ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಪೊಲೀಸ್‌ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕರುಗಳಿಗೆ ಡೀಮ್ಹ್‌ ಡೇಟ್‌ ನಿಗದಿಪಡಿಸುವ ಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದಚುನಾಯಿತರಾದವರು):- 
820 (707) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಪೊಲೀಸ್‌ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಸೇವೆಗೆ ಸೇರಿ ಶಾಖಾಧೀಕ್ಷರಾಗಿ ಮುಂಬಡಿ 
ನೀಡುವ ಸಮಯದಲ್ಲಿ ಪ್ರಥಮ ದರ್ಜಿ ಸಹಾಯಕ ಹುದ್ದೆಯಲ್ಲಿ ಎಷ್ಟು ಸಿಬ್ಬಂದಿಗಳಿಗೆ ಡೀಮ್ತ್‌ 
ಡೇಟ್‌ಗಳನ್ನು ನಿಗದಿಪಡಿಸಲಾಗಿದೆ ; ಮತ್ತು ಎಷ್ಟು ವರ್ಷಗಳ ಕಾಲದ ಡೀಮ್ತ್‌ ಡೇಟ್‌ ನಿಗದಿಪಡಿಸಲಾಗಿದೆ 
; ಸದರಿ ಸಿಬ್ಬಂದಿಗಳು ವಾಸ್ತವಾಗಿ ಪ್ರಥಮ ದರ್ಜೆ ಸಹಾಯಕ ಮುಂಬಡಿ ಹೊಂದಿದ ದಿನಾಂಕ, ಡೀಮ್ಮ್‌ 
ಡೇಟ್‌ ನಿಗದಿಪಡಿಸಿದ ದಿನಾ೦ಕ ಮತ್ತು ದ್ವಿತೀಯ ದರ್ಜಿ ಸಹಾಯಕರಾಗಿ ಕರ್ತವ್ಯಕ್ಕೆ ಸೇರಿದ 
ದಿನಾಂಕದೊಂದಿಗೆ ಮಾಹಿತಿ ನೀಡುವುದು; 


(ಆ) ಪೊಲೀಸ್‌ ಇಲಾಖೆಯಲ್ಲಿ ದ್ವಿತೀಯ ದರ್ಜಿ ಸಹಾಯಕರಾಗಿ ಸೇವೆಗೆ ಸೇರಿ ಶಾಖಾಧೀತರಾಗಿ ಮುಂಬಡಿ, 
ನೀಡುವ ಸಮಯದಲ್ಲಿ ಎಷ್ಟು ಪ್ರಥಮ ದರ್ಜಿ ಸಹಾಯಕ ಹುದ್ದೆಯಲ್ಲಿ ಡೀಮ್ಹ್‌ ಡೇಟ್‌ಗಳನ್ನು 3ರಿಂದ 13 


ವರ್ಷಗಳವರೆಗೆ ನೀಡಲಾಗಿದೆ ; ಯಾವ ನಿಯಮದ ಅನ್ವಯ ನೀಡಲಾಗಿದೆ ; 


(ಇ) ಪೊಲೀಸ್‌ ಇಲಾಖೆಯಲ್ಲಿ ಡೀಮ್ತ್ಹ್‌ ಡೇಟ್‌ಗಳನ್ನು ನಿಗದಿಪಡಿಸಲು ಇರುವ ನಿಯಮಗಳೇನು ; ಗರಿಷ್ಠ 
ಎಷ್ಟು ವರ್ಷಗಳ ವರೆಗೆ ಡೀಮ್ಹ್‌ ಡೇಟ್‌ ನಿಗದಿಪಡಿಸಬಹುದು ; ಡೀಮ್ಹ್‌ ಡೇಟ್‌ ನಿಗದಿಪಡಿಸಲು ಇರುವ 
ಮಾನದಂಡಗಳೇನು ; ಯಾವ ಆಧಾರದಲ್ಲಿ ಮುಂಬಡ್ಡಿಯಲ್ಲಿ ಡೀಮ್ಹ್‌ ಡೇಟ್‌ಗಳನ್ನು 
ನಿಗದಿಪಡಿಸಲಾಗುತದೆ ; ಮಾಹಿತಿಯೊಂದಿಗೆ ಪ್ರತಿಯನ್ನು ಒದಗಿಸುವುದು; 


(ಈ) ಪೊಲೀಸ್‌ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಸೇವೆಗೆ ಸೇರಿ ಶಾಖಾಧೀಕ್ಷರಾಗಿ ಮುಂಬಡಿ 
ನೀಡುವ ಸಮಯದಲ್ಲಿ ಪ್ರಥಮ ದರ್ಜಿ ಸಹಾಯಕ ಹುದ್ದೆಯಲ್ಲಿ ಎಷ್ಟು ಸಿಬ್ಬಂದಿಗಳಿಗೆ 3 ವರ್ಷಗಳಿಗೂ 


ಹೆಚ್ಚಿನ ಅವಧಿಯ ಡೀಮ್ತ್‌ ಡೇಟ್‌ಗಳನ್ನು ನೀಡಲಾಗಿದೆ ; ಸದರಿ ಸಿಬ್ಬಂದಿಗಳು ಸರ್ಕಾರಿ ಸೇವೆಗೆ 
ಹಾಜರಾಗುವ ಸಮಯದಲ್ಲಿ ಯಾವ ಕಛೇರಿಯಲ್ಲಿ ವರದಿ ಮಾಡಿಕೊಂಡಿದ್ದರು ? (ವಿವರ ನೀಡುವುದು) 


